1078 ಪವಿತ್ರ ಕುರ್‌ಆನ್‌ 


(ಅವತೀರ್ಣ - MS 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
ಹೇಳಿರಿ- ನಾನು ಅಭಯ ಯಾಚಿಸುತ್ತೇನೆ- ಮಾನವರ ಪ್ರಭುವಿನ- 


ಮಾನವರ ಸಾಮ್ರಾಟನ- 


ಮಾನವರ ನೈಜ ಆರಾಧ್ಯನ- 


ಪದೇಪದೇ ಬಂದು ದುಷ್ಟೇರಣೆ ನೀಡುವವನ ಕೇಡಿನಿ೦ದ-' © 


ಜನರ ಮನಸ್ಸುಗಳಲ್ಲಿ ದುಷ್ಟೇರಣೆ ಉಂಟು ಮಾಡುವವನ 
ಕೇಡಿನಿ೦ದ- 


ಅವನು ಯಕ್ಷಗಳ ಪೈಕಿಯಾಗಿರಲಿ, ಮಾನವರ ಪೈಕಿಯಾಗಿರಲಿ.3 


ಅರ್ಥಾತ್‌- ಒಮ್ಮೆ ದುಷ್ಟೇರಣೆ ನೀಡುವಲ್ಲಿ ಸಫಲನಾಗದಿದ್ದರೆ ಸರಿದು ಬಿಡುತ್ತಾನೆ. ಅನ೦ತರ ಮತ್ತೆ ಬ೦ದು ದುಷ್ಟೇರಣೆ 
ನೀಡತೊಡಗುತ್ತಾನೆ. ಈ ಪ್ರಯತ್ನವನ್ನು ನಿರಂತರ ಜಾರಿಯಲ್ಲಿರಿಸುತ್ತಾನೆ. 

ಅರ್ಥಾತ್‌- ದುಷ್ಟೇರಣೆ ನೀಡುವವರು ಮಾನವರ ಪೈಕಿಯಲ್ಲಾಗಿರಲಿ, ಜಿನ್ನ್‌ಗಳ (ಯಕ್ಷರ) ಪೈಕಿಯಲ್ಲಾಗಿರಲಿ - ಇಬ್ಬರ ಕೇಡಿನಿ೦ದಲೂ 
ನಾನು ಅಭಯ ಯಾಚಿಸುತ್ತೇನೆ. 


ಕಾಂಡ - 30 


